ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾ೦ಕ 


: 1642 ' 

: ಶ್ರೀಳೆ. ಪ್ರತಾಪಚಂದ್ರ ಶೆಟ್ಟಿ 

: ಮಾನ್ಯ ಗೃಹ ಮತ್ತು ಕಾನೂನು, 
ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 

: 18.03.2021 


— 


ಪ್ರೆ. 
ಸಂ. 


ಪ್ರಶ್ನೆ 


"ಉತ್ತರ | 


[(e) | 


1 
ಉಡುಪಿಯ ಅಪರ ಜಿಲ್ಲಾ ಸರ್ಕಾರಿ 


ವಕೀಲರ ಹುದ್ದೆ ಎಂದಿನಿಂದ 
ತೆರವಾಗಿದೆ: ಉಡುಪಿಯ ಅಪರ ಜಿಲ್ಲಾ 
ಸರ್ಕಾರಿ ವಕೀಲರ ಹುದ್ದೆ 
ತೆರವಾಗಿರುವುದರಿಂದ ಕೆಳೆ 
ನ್ಯಾಯಾಲಯಗಳಲ್ಲಿ, ಸರ್ಕಾರವನ್ನು 
ಪ್ರತಿನಿಧಿಸಲು ವಕೀಲರ ಇಲ್ಲವಾಗಿದ್ದು, 
ಇದರಿಂದಾಗಿ ಸರ್ಕಾರ 
ಪಕ್ಷಗಾರವಾಗಿರುವ ಪ್ರಕರಣಗಳಲ್ಲಿ, 
ನ್ಯಾಯಾಲಯಗಳು ಏಕಪಕ್ಕೀಯ 
ಆದೇಶಗಳನ್ನು ಹೊರಡಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಉಡುಪಿ ಜಿಲ್ಲೆಯ ಜಿಲ್ಲಾ 
ನ್ಯಾಯಾಲಯದಲ್ಲಿ ಅಪರ ಜಿಲ್ಲಾ ಸರ್ಕಾರಿ 
ವಕೀಲರ (೦6) ಹುದೆ ಇರುವುದಿಲ್ಲ. 


ಆದರೆ ಉಡುಪಿ ಜಿಲ್ಲೆಯ ಉಡುಪಿ ತಾಲ್ಲೂಕಿನ 
ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ 
ವಕೀಲರ (೩6ರ) ಹುದೆಗೆ ನೇಮಕ ಮಾಡಿದವರ 
ಅವಧಿ ದಿನಾಂಕ: 12.01.2021ಕೆ ಮುಕ್ತಾಯವಾದ 
ಹಿನ್ನೆಲೆಯಲ್ಲಿ, ಸದರಿ ಹುದ್ಮಗೆ, ದಿನಾಂಕ: 
08.02.2021ರಿಂದ ಅಪರ ಸರ್ಕಾರಿ ವಕೀಲರು, 
ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಉಡುಪಿ ತಾಲ್ಲೂಕಿನ ಹಿರಿಯ 
ಶ್ರೇಣಿ ನ್ಯಾಯಾಲಯದಲ್ಲಿ ದಾಖಲಾಗುವ ಸಿವಿಲ್‌ 
ಪ್ರಕರಣಗಳಲ್ಲಿ ಹೆಚ್ಚುವರಿಯಾಗಿ ಹಾಜರಾಗಿ 
ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. 


(ಆ) 


ಸದರಿ ಹುದ್ದೆಯನ್ನು ತಕ್ಷಣ 
ಭರ್ತಿಗೊಳಿಸಲು ಸರ್ಕಾರ ಏನು ಕ್ರಮ 
ಕೈಗೊಂಡಿದೆ? (ವಿವರ ಒದಗಿಸುವುದು) 


| 


ಉಡುಪಿ ತಾಲ್ಲೂಕಿನ ಹಿರಿಯ ಶ್ರೇಣಿ 
ನ್ಯಾಯಾಲಯದ ಅಪರ: ಸರ್ಕಾರಿ ವಕೀಲರ 
ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ, ಸದರಿ 
ಹುದ್ದೆಯನ್ನು ಹೊಸದಾಗಿ ತುಂಬಲು ಕರ್ನಾಟಿಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳನ್ವಯ 
ನಿಯಮಾನುಸಾರ ಪರಿಶೀಲಿಸಿ ಅರ್ಹ 
ವಕೀಲರುಗಳ ಪಟ್ಟಿಯನ್ನೊಳಗೊಂಡ 
ಪ್ರಸ್ತಾವನೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ವ್ಯಾಯಾಧೀಶರ ಅಭಿಪ್ರಾಯದೊಂದಿಗೆ 
ಜರೂರಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳನ್ನು 


ಸಂಖ್ಯೆ: ಲಾ-ಎಲ್‌ಎಡಿ/100/2021 


ಕೋರಲು ಕ್ರಮವಹಿಸಲಾಗುತ್ತಿದೆ. 


ಬಸವಳೊವ ಬೊಮಾಮೆ) 


ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು 


ಹಾಗೂ ಶಾಸನ ರಚನೆ ಸಚಿವರು 


